ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾ೦ಕ 


15.12.2021 


ಡಾ| ತೇಜಸ್ವಿನಿ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಲೋಕೋಪಯೋಗಿ ಇಲಾಖೆಯಿಂದ ವರ್ಗಾಯಿತ 


ಪ್ರಶ್ನೆಗಳು 
ಐತಿಹಾಸಿಕ ಕೆಳದಿಯ 4ನೇ ರಾಜಧಾನಿ 
ಯಾಗಿದ್ದ ಕೆಳದಿಯ ವೀರರಾಣಿ 
ಚೆನ್ನಮ್ಮನವರು 25 ವರ್ಷ ಆಳ್ಲಿಸೆ 
ಮಾಡಿದ ತೀರ್ಥಹಳ್ಳಿಯ “ಕವಲೆದುರ್ಗ" 
ತಾಣಕೈೆ, ರಸ್ತೆ ಸಂಪರ್ಕ ಇಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆ$ಿ 
ಅತಿ ಹೆಚ್ಚು ಪುವಾಸಿಗಳು ಹೋಗುವ ಈ 
ತಾಣಕೆ ವಾಹನ ಹೋಗಲು ಯಾವಾಗ 
ರಸ್ತೆ ನಿರ್ಮಿಸಲಾಗುತ್ತದೆ; 


ಹಿರಿಯರು ಮಹಿಳೆಯರು, ಮಕ್ಕಳು ಎಲ್ಲ 


ಯತುಮಾನಗಳಲ್ಲಿ ಸರಾಗವಾಗಿ 
ವಾಹನದಲ್ಲಿ ದುರ್ಗದ ತುತ್ತ 
ತುದಿಯವರೆಗೆ ಸಂಚರಿಸಲು 
ಅಗತ್ಯವಿರುವ ಸುಸಜ್ಜಿತ ರಸ್ತಿಯನ್ನು 
ಯಾವಾಗ ಬಿರ್ನಿಸಲಾಗುತ್ತಿದೆ; ಹಾಗೂ 
ಪ್ರವಾಸಿಗರಿಗೆ ಮೂಲಭೂತ 
ಸೌಕರ್ಯಗಳನ್ನು ನಿರ್ಮಿಸಲು 
ಶ್ರಮವಹಿಸುವುದೇ? 


ಉತರ 
ಬಂದಿದೆ 


ತೀರ್ಥಹಳ್ಳಿ ತಾಲ್ಲೂಕಿನ ಕವಲೇದುರ್ಗಕ್ಕೆ 
ಸಾಲೂರು ಮಾಸಿಕಟ್ಟೆ ಮುಖ್ಯ ರಸೆಯಿಂದ 
ಕವಲೇದುರ್ಗ ಬೆಟ್ಟದ ಪ್ರಾರಂಭಕ್ಕೆ 210 ಕಿ.ಮೀ. 
(ಡಿ.ಆರ್‌.ಆರ್‌.ಪಿ) ಡಾಂಬರ್‌ ರಸ್ತೆ ಇರುತ್ತದೆ. 


ಸದರಿ ಜಿ.ಪಂ. ರಸ್ತೆಯನ್ನು (210 ಕಿ.ಮಿ) 
ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ 


ಲೋಕೋಪಯೋಗಿ ಇಲಾಖೆಯಿಂದ ಡಾಂಬರು ರಸ್ತೆ 
ಕಲ್ಪಿಸಲಾಗಿದೆ. ಇನ್ನೊ೦ದು ಕೂಡು ರಸ್ತೆಯ 500 ಮೀ. 
ಉದ್ದದಲ್ಲಿ ಪ್ರಾರಂಭವಾದ 100 ಮೀ. ರಸ್ತೆಯನ್ನು 
ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ 
ಲೋಕೋಪಯೋಗಿ ಇಲಾಖೆಯಿಂದ ಡಾಂಬರು ರಸ್ತೆ 
ವಿರ್ನಿಸ ಲಾಗಿದೆ. ಉಳಿದ 400 ಮೀ. ಸಂಪರ್ಕ 
ಕಾಲುದಾರಿಯು ಖಾಸಗಿ ಜಮೀನಿನಲ್ಲಿ ಇರುತ್ತದೆ. 

ಬೆಟ್ಟದ ಪ್ರಾರಂಭದಿಂದ ದುರ್ಗದ ತುತ್ತ ತುದಿಗೆ 
ಬೆಟ್ಟದಲ್ಲಿ ಕಾಲುದಾರಿ ಇದ್ದು, ಸದರಿ ಜಾಗವು ಅರಣ್ಯ 
ಪ್ರದೇಶದಲ್ಲಿರುತದೆ. ಅರಣ್ಯ ಪ್ರದೇಶದ 
ವ್ಯಾಪ್ತಿಯಲ್ಲಿರುವುದರಿಂದ ರಸ್ತೆ ನಿರ್ಮಿಸಲು ಅರಣ್ಯ 
ಇಲಾಖೆಯ ಸಹಮತಿ ಪಡೆಯಬೇಕಾಗಿದೆ. ಹಾಗೂ 
ಸಂಪರ್ಕದ ಕಾಲು ದಾರಿಯು ಖಾಸಗಿ 
ಜಮೀನಿನಲ್ಲಿರುವುದರಿಂದ ಜಮೀನು ಮಾಲೀಕರು ರಸ್ತೆಗೆ 
ಬಿಟ್ಟುಕೊಡಲು ಒಪ್ಪಿದಲ್ಲಿ ರಸ್ತೆ ನಿರ್ನ್ಮಿಸಬಹುದಾಗಿದೆ. 


ಪ್ರವಾಸಗರಿಗೆ ಮೂಲಭೂತ ಸೌಕರ್ಯ ಗಳಾದ 
ಸುಸಜ್ಮಿತ ಶೌಚಾಲಯ ವ್ಯವಸ್ಥೆ ಇದ್ದು, ಕುಡಿಯುವ 
ನೀರಿನ ಸೌಲಭ್ಯ ವ್ಯವಸ್ಥೆ ಕಲ್ಪಿಸಬೇಕಿದೆ. 


ಸ೦ಖ್ಯೆ: ಗ್ರಾಅಪ:15ನೇವಿಸ:145:ಆರ್‌.ಆರ್‌.ಸಿ:2021 


ಮ್‌ 


5 ೫ನ ಬಳ ಮ್‌ 
ಸೌ pe 


ಎ ಓಳ ನ 
(ತೆ.ಎಸ್‌:ಠಈಶ್ವರಪ್ಪ) 


ಗ್ರಾಮೀಣಾಭಿವೃದ್ದಿ ಮೆತ್ತು ಪಂಚಾಯತ್‌ ರಾಜ್‌ ಸಜಿವರು 


